ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ . 


ಸದಸ್ಯರ ಹೆಸರು 


752 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 


ದೆ 


ಆಯ್ಕೆಯ ಮಾನದ 


© 
[a 
U 
4 
[a- 

©L 
C/ 


ಉತ್ತರಿಸುವ ದಿನಾಂಕ 17.09.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ. ಪ್ರಶ್ನೆ ಉತ್ಯರ 
ಸಂ ‘ 
ಅ. |"ಮುಖ್ಯ ಮಂತ್ರಿ. ರೈತ ಮಕ್ಕಳ ವಿದ್ಯಾ “ಮುಖ್ಯಮಂತ್ರಿ, ರೈತ ವಿದ್ಯಾ ನಿಧಿ” 
ನಿಧಿ ಯೋಜನೆ ರಾಜ್ಯದಲ್ಲಿ | ಕಾರ್ಯಕ್ರಮವನ್ನು ದಿನಾಂಕ 05.09.2021ರಂದು! 
ಅಸ್ತಿತ್ವದಲ್ಲಿದೆಯೇ: ಇದ್ದಲ್ಲಿ, ಇದರ | ಲೋಕಾರ್ಪಣೆಗೊಳಿಸಲಾಯಿತು. 
ರೂಪುರೇಷಗಳೇನು: ರಾಜ್ಯದ ರೈತರ ಮಕ್ಕಳ ಹೆಚ್ಚಿನ ಹಾಗೂ ಉನ್ನತ 
ಶಿಕ್ಷಣವನ್ನು ಪ್ರೋತ್ಸಾಹಿಸುವ . ಉದ್ದೇಶದ 
ರೂಪುರೇಷೆಗಳೊಂದಿಗೆ ಸದೆರಿ ಕಾರ್ಯಕ್ರಮವನ್ನು ಜಾರಿಗ! 
ತರಲಾಗಿದೆ . | 
ಆ. |ಈ ಯೋಜನೆಗೆ": ಫಲಾನುಭವಿಗಳ ರಾಜ್ಯದಲ್ಲಿ. ಎಸ್‌.ಎಸ್‌.ಎಲ್‌.ಸಿ ಅಥವಾ ಹತ್ತನೇ 


ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ಕರ್ನಾಟಕ ರಾಜ್ಯದ 
ಯಾವುದೇ ಭಾಗದಲ್ಲಿರುವ ಅಧಿಕೃತವಾಗಿ 
ನೋಂದಣಿಯಾಗಿರುವ ಶಿಕ್ಷಣ ಸಂಸ್ಥೆ 
ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ  ಕೋರ್ನ್‌ 


GL 
© 
ಸ 
[2 
"ಗ 
[8 
[Ue 
¢ 
ಮಿ 
£ 
[a 
GL 
a 


ರೈತರ ಮಕ್ಕಳ ಬ್ಯಾಂಕ್‌ ಗಳ ಖಾ 


(Scholarship) ಮೊತ್ತವನ್ನು ನೇರ ನಗದು ವರ್ಗಾವಣೆ 


(Direct Benefit transfer-DBT) - ಮುಖಾಂತರ 


ಭಿ 
ಟ್ಳ 
ಸ 


೩ 


ಈ ಯೋಜನೆಯಿಂದ ರಾಜ್ಯದಲ್ಲಿ 


ಎಷ್ಟು ರೈತ '. ಮಕ್ಕಳಿಗೆ 
ಅನುಕೂಲವಾಗಲಿದೆ ಹಾಗೂ ಈ 
ಯೋಜನೆಗೆ ವಾರ್ಷಿಕವಾಗಿ ಎಷ್ಟು 
ಹಣವನ್ನು ವಿನಿಯೋಗಿಸಲಾಗುವುದು? |. 
(ಜಿಲ್ಲಾವಾರು ವಿವರಗಳನ್ನು 
ನೀಡುವುದು) 


'ಅನುಷ್ಠಾನಗೊಳಿಸಲಾಗುತ್ತಿದ್ದು, ಸುಮಾರು 10 ಲಕ್ಷ 


.ಈ ' ಕಾರ್ಯಕ್ರಮವನ್ನು 2021-22ನೇ ಸಾಲಿನಿಂದ | 


ರೈತರ ಮಕ್ಕಳು ಇದರ ಪ್ರಯೋಜನ ಪಡೆಯಬಹುಬಾಗಿ | 
ಅಂದಾಜಿಸಲಾಗಿದೆ." 


ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ರೂ.1000.00 


ಕೋಟಿ; ಅನುದಾನವನ್ನು ನಿಗದಿಪಡಿಸಲಾಗಿದೆ. ಸದರಿ!- 
ಕಾರ್ಯಕ್ರಮವು ಅನುಷ್ಠಾನದ ಹಂತದಲ್ಲಿದ್ದು: 
ಇದುವರೆವಿಗೂ ಶಿಷ್ಯವೇತನ ವರ್ಗಾವಣೆಯಾದ 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ET 
ಸುಂಖ್ಯಿ: 


AGRI-AML/176/2021 


ಅನುಬಂಧ 

ಹ ಅಲ್ಲ ಶಿಷವೇತನ ವರ್ಗಾವಣೆಯಾದ | ವ್ಯದನೇಯಾದ 

ಮೊತ್ತ (ರೂ. 
1 ಬಾಗಲಕೊಗಿಟೆ ll 3 8000 
2 ಬೆಂಗಳೂರು (ಗ್ರಾ) & (ನ) 9 | 25500 
3 ಬೆಳಗಾವಿ 5 ' 14000 
4 |ಬಳ್ಳಾರಿ 6 16000 
5 ಬೀದರ್‌ 9 25500 
6 ವಿಜಯಪುರ . 6 15500 
7 ಚಾಮರಾಜನಗರ 4 10000 
8 [ಚಿಕ್ಕಬಳ್ಳಾಪುರ 9 24500 
9 [ಚಿಕ್ಕಮಗಳೂರು 1 2500 
10 |ಜಿತ್ರದರ್ಗ. 5 14000 
1 ದಕ್ಷಿಣಕನ್ನಡ 2 5000 
2 |ದಾವಣಗೆರೆ 3 8500 
13 |ಧಾರವಾಡ 4 2000 
4 |ಗದಗ 5 2500 
15 [ಕಲಬುರ್ಗಿ 5 3500 
6 ಹಾಸನ 4 11000 
7 [ಹಾವೇರಿ 5 4000 
8 ಕೊಡಗು 6 5500 
9 |ಕೋಲಾರ 4 1000 
20 |ಕೊಪ್ಪಳ 8 22500 
21 |ಮಂಡ್ಯ 10 26500 
22 |ಮೈಸೂರು 6 16000 
23 ರಾಯಚೂರು 4 11000 
24 [ರಾಮನಗರ 1 2500 
25 [ಶಿವಮೊಗ್ಗ 10 28500 
26 |ತುಮಕೂರು 4 12000 
27 |ಉಡುಪಿ 5 12500 
28 [ಉತ್ತರ ಕನ್ನಡ 5 13000 
29 ಯಾದಗಿರಿ 3 8000 
ಒಟ್ಟು 151 411000 


